ಸದನದಲ್ಲಿ ಉತ್ತರಿಸುವ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ; 17ನೇ ಜುಲೈ, 2019 


ಕಂದಾಯ ಇಲಾಖೆಯ ಕೆ.ಎ.ಎಸ್‌. ಅಲ್ಲದ ಇತರೆ ಇಲಾಖೆಯ ಅಧಿಕಾರಿಗಳ ಬಗ್ಗೆ 
ಶ್ರೀ ಹೆಚ್‌.ಎಂ. ರೇವಣ್ಣ (ವಿಧಾನಸಭೆಯಿಂದ ಚುನಾಯಿತರಾದವರು) - 
44 (185) ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕಂದಾಯ ಇಲಾಖೆಯಲ್ಲಿ ಕೆ.ಎ.ಎಸ್‌. ಅಲ್ಲದ ಇತರೆ ಇಲಾಖೆಯ ಎಷ್ಟು ಅಧಿಕಾರಿಗಳು ನಿಯೋಜನೆ ಮೇಲೆ 
ತಹಶೀಲ್ಲಾರರಾಗಿ ಕೆಲಸ ಮಾಡುತ್ತಿದ್ದಾರೆ; 


(ಆ) ಈ ರೀತಿ ನಿಯೋಜನೆ ಮೇಲೆ ತಹಶೀಲ್ಲಾರರಾಗಿ ಕೆಲಸ ಮಾಡಲು ಕೇಡರ್‌ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅವಕಾಶ 
ಇದೆಯೇ ; 


(ಇ) ಇಲ್ಲದಿದ್ದಲ್ಲಿ, ನೇಮಕ ಮಾಡಿದ ಅಧಿಕಾರಿಗಳ ಮೇಲೆ ಕೈಗೊಂಡ ಕ್ರಮವೇನು? 


